ಲೇಖಿಕೆ : ಶೆಲ್ ಸಿಲ್ವರಸ್ಟಾ ಇನ್ 


ಕಳೆದು ಹೋದ 
ತುಂಡಿನ ವಿಚಿತ್ರ 

ಭೆಟ್ಟಿ 


ಕಳೆದು ಹೋದತುಂಡಿನ 

ವಿಚಿತ್ರ ಭೆಟ್ಟಿ 


ಲೇಖಿಕೆ: ಶೆಲ್ ಸಿಲ್ವರಸ್ಟಾ ಇನ್ 


ಕನ್ನಡಕ್ಕೆ 
ಪ್ರಭಾಕರ ನಾನಾವಟಿ 


ಚಿಕ್ಕವರಿಗಾಗಿ ಬರೆದ ಬಾಲಸಾಹಿತ್ಯದಲ್ಲಿ ಹಿರಿಯರ 
ಭಾವನೆಗಳು ಮೂಡಿ ಬರುತ್ತವೆ, ಎಂಬುದು 
ಜಗತ್ತಿನಲ್ಲಿಯ ಬಾಲ ಸಾಹಿತ್ಯವನ್ನು ಓದುವಾಗ ಕಂಡು 
ಬರುತ್ತದೆ. 


1976ರಲ್ಲಿ ಪ್ರಸಿದ್ದಗೊಂಡ ಶೆಲ್ ಸಿಲ್ವರಸ್ವಾಇನ್ ಈ 
ಲೇಖಿಕೆಯ ಕಳೆದು ಹೋದ ತುಂಡಿನ ವಿಚಿತ್ರ ಭೆಟ್ಟಿ 
( TheMissing Piece Meets The Big O ) 818 
ಚಿತ್ರಕತೆ ಓದುವಾಗ ಮಕ್ಕಳು ಕೆಲವೇ ರೇಷೆಗಳ 
ಚಿತ್ರಗಳಲ್ಲಿ ಮೈಮರೆಯುತ್ತಾರೆ. ಅಲ್ಲದೆ ಹಿರಿಯರು 
ಅಂತರ್ಮುಖರಾಗುತ್ತಾರೆ . 


ಆಯುಷ್ಯದಲ್ಲಿ ಬರಿ ಪ್ರೇಮ, ಮಮತೆ ಸಾಕಾಗುವದಿಲ್ಲ . 
ಇವುಗಳ ಜತೆ ಮನಸಾರೆ ಪ್ರೇಮಿಸುವ ಮತ್ತು 
ಆಯುಷ್ಯಕ್ಕೆ ಅರ್ಥವನ್ನು ನೀಡುವ ಸಂಗಡಿಗ ಕೂಡ 
ಬೇಕೆ ಬೇಕು. 


ಕಳೆದು ಹೋದ ತುಂಡು ಹಾಗೆಯೆ 
ಕುಳಿತುಕೊಂಡಿತ್ತು ..... 


ಯಾರಾದರೂ ಬರಲಿ ಮತ್ತು ನನ್ನನ್ನು 
ಕರೆದುಕೊಂಡು ಹೋಗಲಿ ಎಂದು ದಾರಿ 
ಕಾಯುತ್ತ... 


ಕೆಲವು ಸರಿಯಾಗಿ ಹೊಂದಿಕೊಳ್ಳುತ್ತವೆ.... 


ಆದರೆ ಅವು ಗಾಲಿಯಂತೆ ಉರುಳಲಾರವು. 


ಕೆಲವು ಗಾಲಿಯಂತೆ ಉರುಳಬಹುದು. 
ಆದರೆ ಅವು ಹೊಂದುಕೊಳ್ಳಲಾರವು. 


ಕೆಲವುಗಳಲ್ಲಿಯ ತುಂಡುಗಳೇ ಕಳೆದು 

ಹೋಗಿರುತ್ತವೆ. 


00000000 


oo 


..oo. 


TOO 


000000 


00000 


MI 


000000 


| 


C 


. 


poo 
. 
0000 
.oo 
. 
. 
. 


0000 


ooooo 


ooooo 


O 


00000 


ooo. 


2000.. 


Poood00005.. 


ooo 


000000 


. 


. 


. 


. 


. 


. 


. 


ಆದರೆ ಒಂದು ದಿನ... 


ಒಂದು ಬೇರೆ ರೀತಿಯ ತುಂಡು ಬರುತ್ತಿದ್ದದ್ದು 

ಕಾಣತೊಡಗಿತು . 


“ನೀನು ಇಷ್ಟು ದೊಡ್ಡವನಾಗುವಿ ಎಂಬುದನ್ನು 
ನಾನು ಕಲ್ಪಿಸಿರಲಿಲ್ಲ . ...” 


“ ನನಗೂ ಕೂಡ ಅದು 
ತಿಳಿಯಲಿಲ್ಲ.. ” ಕಳೆದು 

ಹೊದ ತುಂಡು 
ಹೇಳತೊಡಗಿತು. 


ನಿಟ್ಟುಸಿರು ಬಿಡುತ್ತ ... 


ಸಾಕಷ್ಟು ವೇಳೆ ಅದು ಅಲ್ಲಿಯೇ 

ಕುಳಿತುಕೊಂಡಿತು. 


ಆ ಮೇಲೆ ... 
ಮೆಲ್ಲ ಮೆಲ್ಲಗೆ .... 
ಆ ತುಂಡು 
ಒಂದು ತುದಿಯನ್ನು ಎತ್ತಿ ಹಿಡಿಯುತ್ತ .... 


.... ಒಮ್ಮೆಲೆ ಕೆಳಗೆ ಕುಪ್ಪಳಿಸಿತು 


ಧಪ್ಪ ... 


ಅದರ ಚೂಪಾದ ತುದಿ ಮಂಡಾಗಿ ಮೆಲ್ಲ ಮೆಲ್ಲಗೆ 
- ದುಂಡಗಿನ ಆಕಾರ ಅದು ಪಡೆಯತೊಡಗಿತು. . 


ಅದು ಹಾವಿನಂತೆ ಸರಿಯವದರ ಬದಲಾಗಿ 
- ಚೆಂಡಿನಂತೆ ಪುಟಿಯತೊಡಗಿತು. 


..... ಆ ಮೇಲೆ ಅವು ಆನಂದದಿಂದ 

ಇರತೊಡಗಿದವು.. 


